& 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತ್ತಿಲ್ಲದ ಪಕ್ಷ ಸಂಖ್ಯೆ 157 03 

ಸದಸ್ಕರ ಹೆಸರು ಶ್ರೀ ಕ'ಪ್ರಾಪಚಾದ್ರ ಟ್ಟ 
ಉತ್ತರಿಸಬೇಕಾದ ದಿನಾಂ [1603.20] 

ಉತ್ತರಿಸುವ ಸಚಿವರು ಗಣಿ ಮಪ್ತ ಭೂನಿಜ್ಞಾನ ಸಚಿವರು 


ಕಸಂ ಪಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ | ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಸಂಗ್ರಹವಾದ 
ವಿವಿಧ ಗಣಿಗಾರಿಕೆಯಿಂದ ಸಂಗ್ರಹವಾದ | ರಾಜಧನ ಹಾಗೂ ಕಲ್ಲುಗಣಿ ಗುತ್ತಿಗೆದಾರರಿಂದ ದಂಡ 
ರಾಜಧನವೆಷ್ಟು ದಂಡನೆಯ ಮೂಲಕ | ಮೂಲಕ ಸಂಗ್ರಹವಾದ ಮೊತ್ತದ ವಿವರಗಳನ್ನು ಅನುಬಂಧ - 
ಸಂಗ್ರಹವಾದ ಮೊತ್ತವೆಷ್ಟು (ವರ್ಷವಾರು, |1 ಮತ್ತು 2 ರಲ್ಲಿ ನೀಡಲಾಗಿದೆ. 
ಜಿಲ್ಲಾವಾರು, ತಾಲ್ಲೂಕುವಾರು, 
ಗಣಿಪಕಾರವಾರು ಮಾಹಿತಿಯನ್ನು 
ಒದಗಿಸುವುದು) 

ಆ) | ಉಡುಪಿ ಜಿಲ್ಲೆಯಲ್ಲಿ ದ್ರೋಣ್‌ ಸರ್ವೆಯ 2018-19ನೇ, ಸಾಲಿನಲ್ಲಿ: Drone / DGPS ಸಮೀಕ್ಷಿ 
(DRONE SURVE) ಮೂಲಕ | ಮೂಲಕ ರಾಜ್ಯದಲ್ಲಿ ಮಂಜೂರು ಮಾಡಿರುವ ಕಟ್ಟಡ 
ಗುರುತಿಸಲಾದ ಗಣಿ ಪ್ರದೇಶಗಳು | ಕಲ್ಲುಗಣಿ. ಗುತ್ತಿಗೆ ಪ್ರದೇಶಗಳಲ್ಲಿ ' ಗುತ್ತಿಗೆದಾರರು ಸಂಚಿತ 
ಯಾವುವು; (ಗಣಿ ಪ್ರದೇಶವಾರು | ಆಡಿಟ್‌ ಪ್ರಮಾಣಕ್ಕಿಂತ ಅಧಿಕವಾಗಿ ತೆಗೆದಿರುವ ಉಪಖನಿಜದ 


ಮಾಹಿತಿಯನ್ನು ನೀಡುವುದು) Ground 
Survey ಯ ಮೂಲಕ ಗುರುತಿಸಲಾದ 


ಗಣಿ ಪ್ರದೇಶಕ್ಕೂ ದ್ರೋಣ್‌ ಸರ್ವೆಯ 


-|-(DRONE-SURVE)-ನಲ್ತಿ-ಗುರುತಿಸಲಾಡ-|- 


ಗಣಿ ಪ್ರದೇಶಕ್ಕೂ ವ್ಯತ್ಯಾಸವಿರುವ 
ಪ್ರಕರಣಗಳ ಸಂಖ್ಯೆ ಎಷ್ಟು ಪ್ರಕರಣವಾರು 


ವಿವರ ನೀಡುವುದು) 


ಪ್ರಮಾಣವನ್ನು ಅಂದಾಜಿಸಿ, ಗುತ್ತಿಗೆದಾರರಿಗೆ ಹೆಚ್ಚುವರಿಯಾಗಿ 
ತೆಗೆದಿರುವ ಖನಿಜದ ಪ್ರಮಾಣಕ್ಕೆ ದಂಡ ವಿಧಿಸಿ 
ಪಾವಶಿಸುವಂತೆ' ನೋಟೀಸ್‌ ಜಾರಿ ಮಾಡಲಾಗಿರುತ್ತದೆ. 
——್ರೋಣ್‌ ಸರ್ವೆ "ಮೂಲಕ `ದರಡ ವಿಧಿಸಿರುವುದನ್ನು 
ಪ್ರಶ್ನಿಸಿ, ಕೆಲವು ಕಲ್ಲುಗಣಿ ಗುತ್ತಿಗೆದಾರರು ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ರಿಚ್‌ ಅರ್ಜಿಗಳನ್ನು ದಾಖಲಿಸಿರುತ್ತಾರೆ. 
ರಿಟ್‌ ಸಂಖ್ಯೆ 29870/2019 ಶ್ರೀ 
ಎಸ್‌.ಎನ್‌.ಶ್ರೀನಿವಾಸ ಪೆಟ್ಟಿ ೪/5 ರಾಜ್ಯ ಸರ್ಕಾರ ಪ್ರಕರಣದಲ್ಲಿ 
ಮಾನ್ಯ ಉಚ್ಛ ನ್ಯಾಯಾಲಯದ ಆದೇಶ ದಿನಾಂಕ 
03.12.2019 ಮತ್ತು ರಿಟ್‌ ಅರ್ಜಿ ಸಂಖ್ಯೆ 13252/2019 
ಎಸ್‌.ಆರ್‌.ಸ್ಫೋನ್‌ ಕ್ರಷರ್‌ ೪ ಜ್ಯ ಸರ್ಕಾರ ಪ್ರಕರಣದಲ್ಲಿ 
ಆದೇಶ ದಿನಾಂಕ 28.11.2019 ರಲ್ಲಿ ಕಲ್ಲುಗಣಿ ಗುತ್ತಿಗೆ 


ಅರ್ಜಿ 


ಪ್ರದೇಶಗಳಲ್ಲಿ ತೆಗೆದಿರುವ ಉಪಖನಿಜದ - ಪ್ರಮಾಣವನ್ನು 
ದ್ರೋಣ್‌ ಉಪಕರಣದ ಸಹಾಯದಿಂದ ಸರ್ಮೆ ಕಾರ್ಯ 


ನಡೆಸಿರುವ ಕ್ರಮವನ್ನು ಎತ್ತಿ ಹಿಡಿದಿರುತ್ತದೆ. 


ಹ 


ಆದರೆ ಕಲ್ಲುಗಣಿ 
ಮಾಡುವ ಮುನ್ನ, ನೋಟೀಸ್‌ ಜಾರಿ ಮಾಡಿ ಅಹವಾಲು 
ಸಲ್ಲಿಸಲು ಸೂಕ್ತ ಅವಕಾಶ ನೀಡುವುದು ಮತ್ತು ದ್ರೋಣ್‌ 
ಸರೆ ವರದಿಯೊಂದಿಗೆ ನೋಟೀಸ್‌ ಜಾರಿ ಮಾಡಲು ತಿಳಿಸಿ, 
ಸದರಿ ಕಲ್ಲುಗಣಿ ಗುತ್ತಿಗೆದಾರರಿಗೆ ಇಲಾಖೆಯಿಂದ . ದಂಡ 
ಇಲಾಖೆಯಿಂದ ನೀಡಲಾಗಿದ್ದ 
ನೋಟೀಸುಗಳನ್ನು ವಜಾಗೊಳಿಸಲಾಗಿರುತ್ತದೆ. 
ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಸಿಐ 
70 ಎಂಜಿಎಸ್‌ 2020, ದಿನಾಂಕ 10.09.2020 ರಂತೆ 
ಚಾಲ್ತಿಯಲ್ಲಿರುವ ಕಲ್ಲುಗಣಿ ಗುತ್ತಿಗೆ ಪ್ರದೇಶಗಳಲ್ಲಿ 
ಗುತ್ತಿಗೆದಾರರು ಸಂಚಿತ ಆಡಿಟ್‌ ಪ್ರಮಾಣಕ್ಕಿಂತ ಅಧಿಕವಾಗಿ 
ತೆಗೆದಿರುವ : ಉಪಖನಿಜದ ಪ್ರಮಾಣವನ್ನು ಡ್ರೋಣ್‌ / 
ಡಿಜಿಪಿಎಸ್‌ ಸಮೀಕ್ಷೆಯಿಂದ ಸರ್ಕಾರದಿಂದಲೇ ಅಂದಾಜಿಸಿ, 
ಕ್ಪಾರಿ ಪಿಟ್‌ನ Reduced Level ಗಳನ್ನು ನಿಗದಿಪಡಿಸುವ 
ಸಂಬಂಧ 2020-21ನೇ ಸಾಲಿನಲ್ಲಿ" ಡ್ರೋಣ್‌/ಡಿಜಿಪಿಎಸ್‌ 
ಸರ್ವೆ ಕಾರ್ಯ ಕೈಗೊಳ್ಳಲು ರೂ.8.00 ಕೋಟ 'ಅನುದಾನ 
ಹಂಚಿಕೆ ಮಾಡಲಾಗಿರುತ್ತದೆ. 


ಗುತ್ತಿಗೆದಾರರಿಂದ ದಂಡ ವನೂಲು 


ಪಾವತಿಸುವಂತೆ ಸೂಚಿಸಿ, 


fs 


kL 


ಅದರಂತೆ ಉಡುಪಿ ಜಿಲ್ಲೆಯಲ್ಲಿ ಡ್ರೋಣ್‌ / ಡಿಜಿಪಿಎಸ್‌ 
ಸರ್ವೆ. ಕಾರ್ಯ ನಡೆಸುವ ಸೇವಾದಾರರನ್ನು ಇ-ಟೆಂಡರ್‌ 
ಮೂಲಕ ಆಯ್ಕೆ ಮಾಡಲು ಇ-ಟೆಂಡರ್‌ ಪ್ರಕ್ರಿಯೆ 
ಕೈಗೊಳ್ಳಲಾಗುತ್ತಿದೆ. ಡ್ರೋಣ್‌ ಸರ್ವೆ ಕಾರ್ಯ ಕೈಗೊಂಡು 
ವರದಿಯನ್ನು ಪಡೆದು ಪರಿಶೀಲಿಸಿ, ,. ಪರವಾನಗಿ 
ಪ್ರಮಾಣಕ್ಕಿಂತ ಹೆಚ್ಚುವರಿಯಾಗಿ ಕಟ್ಟಡ ಕಲ್ಲು ಸಾಗಾಣಿಕೆ 
ಮಾಡಿರುವ ಬಗ್ಗೆ ದೃಢಪಟ್ಟಲ್ಲಿ ನಿಯಮಾನುಸಾರ 
ಕ್ರಮವಹಿಸಲಾಗುವುದು. 


ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 
ವಿವಿಧ ಇಲಾಖೆಗಳ ಕಾಮಗಾರಿಗಳಿಗೆ 
ನೀಡಲಾದ ಕಟ್ಟಡ ಕಲ್ಲು, ಜೆಲ್ಲಿ ಮತ್ತು 
ಮರಳು ಇವುಗಳ ಪ್ರಮಾಣವೆಷ್ಟು; 
ಇವುಗಳಿಂದ ಇಲಾಖೆಗೆ ಬಂದ 
ರಾಜಧನವೆಷ್ಟು; ಇವುಗಳನ್ನು ತುಲನಾತ್ಮಕ 
ವಾಗಿ ಪರಿಶೀಲಿಸಲಾಗಿದೆಯೇ; ಇಲ್ಲವಾದಲ್ಲಿ, 
ರೂಪಾಯಿ 
ಕಾರಣರಾದ ಇಲಾಖಾಧಿಕಾರಿ 
ಗಳನ್ನು ಮಾಡಲಾಗಿದೆಯೇ? 
(ಪ್ರಕರಣವಾರು ವಿವರ ನೀಡುವುದು) 


ಕೋಟ್ಯಾಂತರ ರಾಜಧನ 
ಸೋರಿಕೆಗೆ 


ಹೊಣೆ 


ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ಇಲಾಖೆಗಳ 
ಕಾಮಗಾರಿಗಳಿಗೆ ಉಪಯೋಗಿಸಿದ ಕಟ್ಟಡ ಕಲ್ಲು (ಜೆಲ್ಲಿ) 


ಮತ್ತು ಮರಳು ದಿಂದ ಸಂಗ್ರಹಿಸಿದ ರಾಜಧನ ಹಾಗೂ 
ಪ್ರಮಾಣದ ವಿವರ ಕೆಳಗಿನಂತಿದೆ; (ರೂ. ಲಕ್ಷಗಳಲ್ಲಿ) 
ಕ್ರ ವರ್ಷ ವಿವಿಧ ಇಲಾಖೆಗಳ ಪ್ರಮಾಣ 
ಸಂ. ಕಾಮಗಾರಿಗಳಿಂದ (ಎಂ.ಎಂ.ಟಿ. ಗಳಲ್ಲಿ) 
ರಾಜಧನ ಸಂಗ್ರಹಣೆ 

1 2018-19 99080.82 165.13 

2.| 2019-20 105313.65 175.52 

3 | 2020-21 50444.21 84.07 

(ಜನವರಿ 21) 


3 


ಸರ್ಕಾರದ ಸುತ್ತೋಲೆ ದಿನಾಂಕ 20.05.2004, 
04.12.2007 ಮತ್ತು 23.01.2015 ರ 
ಮಾರ್ಗಸೂಚಿಯಂತೆ ವಿವಿಧ -. ಇಲಾಖೆಗಳ 


ಕಾಮಗಾರಿಗಳಲ್ಲಿ. ಉಪಖನಿಜಗಳಾಗಿ ಕಟ್ಟಡ ಕಲ್ಲು (ಜೆಲ್ಲಿ |-.-- 


ಮತ್ತು ಮರಳು ಉಪಯೋಗಿಸಲಾಗುತ್ತಿದೆ. ಅದರಂತೆ 
ಸರ್ಕಾರಕ್ಕೆ ವಿವಿಧ ಇಲಾಖೆಯಿಂದ ರಾಜಧನವನ್ನು 


--| ಸರ್ಕಾರದ - ಬೊಕ್ಕಸಕ್ಕೆ -ಜಮೆ- - ಆಗುತ್ತಿರುವುದರಿಂದ |-- 


ರಾಜಧನ ಸೋರಿಕೆಯನ್ನು ತಡೆಗಟ್ಟಲು ಕ್ರಮವಹಿಸಲಾಗಿದೆ. 


ಸಂಖ್ಯೆ ಸಿಐ 182 ಎಂಐಂಎನ್‌ 2021 


(ಮುರುಗ . ಸರಾಣಿ) 
ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


6386.45 


Udupi 
Utara Keniaca 


gir 


ron 


Sangalore Rural 426053 
{Bangalore Urban 982225 15083.57 

4 Belgaura 7 868287 9737 85 

(5 Ballon ಸ್‌ 204928 3846.35 
6 {Bidar 111506 161227 
7 Wiayapira 443875 3100.33 | 
8 —[Chamarajanagar ರ್‌ 274647 | 1348.46 
3 ee 275287 245942 210233 
10 —SReBaTepr 488878 458417 371795 

3 |Chitcadurga 295742 810058 691258 
12 [Oakshina kannada 267034” 263572 215787 | 
15 |Davanagere 288542 |S 96033 | 
14 [Oharwad 1016345 T5028 6177805 
FE eee 264636 380783 39539 

[36 [Hassan 573395 820108 | 548373 
17 Have 206887 343684 7705.83 
18 JHead Oifice 14796287 18855662 12036556 
19 [Hospete 121395 1301474 3970TA7 
25 “Gulbarga 2612338 2446570 1831850 } 
27 Kodagu 58031 800.60 53639 | 
22 Kolar 331224 2658.88 135306 
23 [Kopp 51574 355447 
24 Mandya - 214877 90 |] 
25 Wiysun 55088 32468 WTS 
25 [Raichur - 586327 688554 558087 
27 [Rarmanaca: [SES TENT 
28 [Shiva | 


ದಂಡದ ಮೊತ್ತದ ವಿವರ 


ಅನುಬಂಧ -2 
ಕಳೆದ 3 ವರ್ಷಗಳಲ್ಲಿ ಕಲ್ಲುಗಣಿ ಗುತ್ತಿಗೆದಾರರಿಂದ ಸಂಗ್ರಹಿಸಿದ 


ರೂ.ಲಕ್ಷಗಳಲ್ಲಿ 
ಜಿಲ್ಲೆ 2020-21 (ಜನವರಿ ಒಟ್ಟು ಮೊತ್ತ 
21) 

Bangalore Rurat 47,60 29.89 0.00 77.49 
[Belagavi 81.39 176.10 46.05 303.53 
Chamaraja Nagara 15.12 0.00 173.66 188.78 
chikkaballapura | 2.80 20.34 336.86 360.00 
Chikkamagaluru 58.40 18.47 10.11 86.98 
Dakshina Kannada 20.36 0.00) 0.00, 20.36 
Davanagere 7.59 3.70 0.00 11.29 
Dharwad 2.27 1.27 0.57 4,11 
Hospet 30.12 83.26 82.75 196.13 
Kalaburagi 31.84 61.23 0.00 93.06 
Kodagu 20.12 27.64 0.00 47.76 
Koppal 27.36 0.00, 389.93 417.29 
[Mandya 229 723 260.77 27030 
Mysuru 25.57 3.60} 0.00} 29,17 
Raichur 4.48 0.00 0.00} 4.48 
Ramanagara 123.69 35.08 0.00 158.78 
Shivamogga 15.76 3.05 0.00 18.81 
Tumkur 34.81 25.66 0.00} 60.47 
Udupi 0.69 0.22 82.59 83.50 
vijayapur 0.00 0; 41.40 41.40 
Vadgiri 0.17 0.83 0.00 100 
Ballari 0.00 0} 0.00 0.00 
Kotar 1107.91 229.36 0.001 1337.27 
U.K 0.00 0.00 0.00 0.00 
Hassan 8.97 85.82 20.57 115.36 
Bagalkote 25.18 133.16 136.10} 294.44 
Gadag 17.89 0} 30.93 48.82 
Bengaluru Urban 1866.16 1419.34 0.00 3285.50 
Haveri 0.00 0 0.12 0.12 
Chitradurga 0.00 _ 0.90 116.15 117.05 
Bidar 0.00 5.76 576 

N 3578.54 1734.32 7679.00 

C7122 MMmN- 208! hel 


